ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಫೆ ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1209(1447) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಮರಿತಿಬ್ಬೇಗೌಡ (ಶಿಕ್ರಕರ ಕ್ಷೇತ) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 


ವಿಷಯ: ತುಮಕೂರು ಜಿಲ್ಲೆ ರಾಷ್ಟೀಯ ಹೆದ್ದಾರಿ 150ಎ ಕಾಮಗಾರಿ ಬಗ್ಗೆ 


(ಅ) ತುಮಕೂರು ಜಿಲ್ಲೆ, ರಾಷ್ಟೀಯ ಹೆದ್ಗಾರಿ 150ಎ ರಲ್ಲಿ ಕೆ.ಬಿ.ಕ್ರಾಸ್‌-ನೆಲ್ಲಿಗೆರೆ ರಸ್ತೆ 
ನಿರ್ಮಾಣ ಮತ್ತು ಕೆ.ಬಿ.ಕ್ರಾಸ್‌-ಹುಳಿಯಾರು ರಸ್ತೆ ನಿರ್ಮಾಣ ಸಂಬಂಧ ಭೂ ಸ್ವಾಧೀನ 
ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗಿದೆ ಮತ್ತು ಸದರಿ ಕಾಮಗಾರಿ ಯಾವ ಹಂತದಲ್ಲಿದೆ; 
(ಪೂರ್ಣ ವಿವರಗಳೊಡನೆ ಮಾಹಿತಿ ನೀಡುವುದು) 


(ಆ) ಈ ಎರಡೂ ರಸ್ತೆ ನಿರ್ಮಾಣ/ನಿರ್ವಹಣೆ ಕಾಮಗಾರಿ ಪ್ರಾರಂಭವಾಗಿದ್ದಲ್ಲಿ, ಟೆಂಡರ್‌ 
ಪ್ರಕ್ರಿಯೆ ಗುತ್ತಿಗೆದಾರರ ಸಂಪೂರ್ಣ ವಿವರಗಳನ್ನು ಒದಗಿಸುವುದು ; 


(ಇ) ರಾಷ್ಟೀಯ ಹೆದ್ಮಾರಿ 150ಎ ಜೀವರ್ಗಿ-ಚಾಮರಾಜನಗರ ಸೆಕ್ಷನ್‌ನಲ್ಲಿ ಕೆ.ಬಿ.ಕ್ರಾಸ್‌-ನೆಲ್ಲಿಗೆರೆ 
ರಸ್ತೆ ನಿರ್ಮಾಣ ಮತ್ತು ನಿರ್ವಹಣೆ ಕಾಮಗಾರಿ ಕುಂರಿತವಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 

(ಈ) ಸದರಿ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು ; 


(ಉ) ಸದರಿ ಕಾಮಗಾರಿ ವಿಳಂಬಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


